`ಕರ್ನಾಟಕ ವಿಧಾನ ಪರಿಷತ್ತು 


ಚುಕೆ, ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


1523 
ಸದಸ್ಯರ ಹೆಸರು ಶ್ರೀ ಸುನೀಲ್‌ ಸುಬ್ರಮಣಿ ಎಂ.ಪಿ (ಸ್ಥಳೀಯ ಸಂಸ್ಥೆಗಳ ಕ್ಲೇತು) 
ಉತ್ತರಿಸಬೇಕಾದ ದಿನಾಂಕ 18.03.2021 | 
ಉತ್ತರಿಸುವ ಸಚಿವರು ಮುಖ್ಯಮಂತ್ರಿಗಳು 
KkkkK 
ಅ) | ರಾಜ್ಯದಲ್ಲಿ ಕೃಷಿಗೆ ರಾಜ್ಯ ಸರ್ಕಾರದ ವೀತಿಯಂತೆ ರಾಜ್ಯದಲ್ಲಿನ ವಿದ್ಯುತ್‌ 
ಉಪಯೋಗಿಸುವ ಎಷ್ಟು | ಸರಬರಾಜು ಕಂಪನಿಗಳ ವ್ಯಾಪ್ತಿಯಲ್ಲಿನ 10 ಹೆಚ್‌.ಪಿ ಮತ್ತು 
ಹೆಚ್‌.ಪಿ, ವರೆಗಿನ ಪಂಪ್‌ಸೆಟ್‌ | ಒಳಗಿನ ಕೃಷಿ ನೀರಾವರಿ ಪಂಪ್‌ಸೆಟ್‌ಗಳಿಗೆ ಎಲ್‌.ಟಿ 4 (ಎ) 
ಗೆಳಿಗೆ ಉಚಿತ ವಿದ್ಯುತ್‌ | ಜಕಾತಿಯಡಿ ಉಚಿತ ವಿದ್ಯುತ್‌ ಸೌಲಭ್ಯವನ್ನು 
ನೀಡಲಾಗುತ್ತಿದೆ (ವಿವರ | ಒದಗಿಸಲಾಗುತ್ತಿದೆ. 


| ಆ) ಕಾಫಿ ಬೆಳೆಯುವ ರೈತರಿಗೂ ಈ 


ಸೌಲಭ್ಯವನ್ನು ನೀಡಲು ಇರುವ 
ಸಮಸ್ಯೆಗಳೇನು: (ಮಾಯಿತಿ 
ನೀಡುವುದು) 


ಇ) 


| ನೀಡುವುದು) 


ಕೊಡಗು ಜಿಲ್ಲೆಯಲ್ಲಿನ ರೈತರಿಗೆ 
ವಿದ್ಯುತ್‌ ಬಿಲ್‌ ಪಾವತಿಸುವಂತೆ 


ನೋಟೀಸ್‌ ನೀಡುತ್ತಿರುವುದು 
ಸರ್ಕಾರದ ಗಮನಕ್ಕೆ 
ಬಂದಿದೆಯೇ: ಬಂದಿದಲ್ಲಿ, 


ಇದನ್ನು ನಿಲ್ಲಿಸಲು ಸರ್ಕಾರದ 
ಕ್ರಮಗಳೇನು? (ವಿವರ 


*: ರಾಜ್ಯ ಸರ್ಕಾರದ ನೀತಿಯಂತೆ ರಾಜ್ಯದಲ್ಲಿನ 10 ಹೆಚ್‌.ಪಿ 
ಮತ್ತು ಒಳಗಿನ ಕೃಷಿ ನೀರಾವರಿ ಪಂಪ್‌ಸೆಟ್‌ಗಳಿಗೆ ಎಲ್‌.ಟಿ 
4 (ಎ ಜಕಾತಿಯಡಿ ಉಚಿತ ವಿದ್ಯುತ್‌ ಸರಬರಾಜು 
ಮಾಡಲಾಗುತ್ತಿದೆ. ಈ ಉಚಿತ ವಿದ್ಯುತ್‌ ಸರಬರಾಜುವಿಗಾಗಿ 
ತಗಲುವ ವೆಚ್ಚವನ್ನು ಸರ್ಕಾರವು ಭರಿಸುತ್ತಿದ್ದ, ಸದರಿ 
ವೆಚ್ಚವನ್ನು ಆಯವ್ಯಯದಲ್ಲಿ ಹಂಚಿಕೆ ಮಾಡಿ ವಿದ್ಯುತ್‌ 

" ಸರಬರಾಜು ಕಂಪನಿಗಳಿಗೆ ಒದಗಿಸಲಾಗುತ್ತಿದೆ. 


* ರಾಜ್ಯದಲ್ಲಿ ವಿವಿಧ ಪ್ರವರ್ಗಗಳ ವಿದ್ಯುತ್‌ ಬಳಕೆಗೆ ಜಕಾತಿ 
ವಿಗದಿಪಡಿಸುವುದು ಮತ್ತು ದರ ನಿಗದಿಪಡಿಸುವುದು 
ಕರ್ನಾಟಕ ವಿದ್ಯುಚ್ಛಕ್ತಿ ನಿಯಂತ್ರಣ ಆಯೋಗದ 
ವ್ಯಾಪ್ತಿಗೊಳಪಟ್ಟಿರುತ್ತದೆ: 


« ರಾಜ್ಯದಲ್ಲಿನ ಹಾಗೂ ಕೊಡಗು ಜಿಲ್ಲೆಯಲ್ಲಿನ ಎಲ್ಲಾ 


ಖಾಸಗಿ ತೋಟಗಾರಿಕೆ ನರ್ಸರಿಗಳು. ಕಾಫಿ, ಟೀ ಮತ್ತು 
ರಬೃರ್‌ ಪ್ಲಾಂಟೇಷನ್‌ಗಳಲ್ಲಿ ಉಪಯೋಗಿಸುವ ಎಲ್ಲಾ 
ಸಾಮರ್ಥ್ಯದ ನೀರಾವರಿ ಪಂಪ್‌ಸೆಟ್‌ಗಳಿಗೆ ಕರ್ನಾಟಕ 
ವಿದ್ಯುಚ್ಛಕ್ತಿ ನಿಯಂತ್ರಣ ಆಯೋಗದ ಆದೇಶಾನುಸಾರ 
ಬಿಲ್ಲು ಮಾಡಿ ಬಿಲ್ಲು ಮೊತ್ತವನ್ನು ಪಾವತಿಸುವಂತೆ 
ತಿಳಿಸಲಾಗುತ್ತಿದೆ. 


ಸಂಖ್ಯೆ: ಎನರ್ಜಿ 78 ಇಬಿಎಸ್‌ 2021 


ಹ೨ಬಪು 
(ಬಿ.ಎಸ್‌ ಯಜೆಯಸಾರಷೃ) 
ಮುಖ್ಯಮಂತಿ 


